WPP -47 


ಕರ್ನಾಟಕ ರಾಜ್ಯಪತ್ರ 


.. 


. 


- -- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಜುಲೈ ೧೨, ೨೦೧೨ ( ಆಷಾಢ ೨೧, ಶಕ ವರ್ಷ ೧೯೩೪) 


ಸಂಪುಟ ೧೪೭ 


ಸಂಚಿಕೆ ೨೮ 


- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 18 ಹೆಚ್ ಆರ್ ಸಿ 2012, ಬೆಂಗಳೂರು, ದಿನಾಂಕ : 7 -6 -2012 


ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ಸರ್ಕಾರದ ಸಚಿವಾಲಯದ 
ನಿವೃತ್ತ ಉಪಕಾರ್ಯದರ್ಶಿಯಾದ ಶ್ರೀ ಎಫ್.ಆರ್. ಸಂಬರಗಿ, ಇವರನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ 
ಉಪಕಾರ್ಯದರ್ಶಿಯಾಗಿ ದಿನಾಂಕ : 12 -4 -2012 ರಿಂದ ಅನ್ವಯವಾಗುವಂತೆ ಪುನಃ ಎರಡು ವರ್ಷಗಳ ಅವಧಿಗೆ ಮರುನೇಮಕಾತಿ ಮಾಡಲಾಗಿದೆ. 
ಗುತ್ತಿಗೆ ಆಧಾರದ ಮರುನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಪಿ . ಆರ್ . 893 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

( ಮಾನವ ಹಕ್ಕುಗಳು ) | 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 255 ಪಿಐಎಂ 2012, ಬೆಂಗಳೂರು, ದಿನಾಂಕ : 28 - 5 - 2012 


ಆಯುಷ್ ಇಲಾಖೆಯ ಈ ಕೆಳಕಂಡ ವೈದ್ಯರು ದರ್ಜೆ -1 ರವರುಗಳನ್ನು ಅವರ ಹೆಸರಿನ ಮುಂದೆ, ಸೂಚಿಸಲಾದ ಸ್ಥಳಗಳಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾಯಿಸಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ವೈದ್ಯರು ದರ್ಜೆ - 1ರವರ ಹೆಸರು ಮತ್ತು ಕರ್ತವ್ಯ | ವರ್ಗಾಯಿಸಿ ನೇಮಿಸಬೇಕಾದ 

ಷರಾ 
ಸಂ . ನಿರ್ವಹಿಸುತ್ತಿರುವ ಸ್ಥಳ 

ಜಿಲ್ಲಾ ಆಯುಷ್ ಕಛೇರಿಗಳು 


ಕ್ರಮ 


- 


2 


3 


1. 


| 


ಡಾ | ಪುನೀತ್ ಬಾಬು ವೈದ್ಯರು ದರ್ಜೆ -1, 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ , ಚಾಮರಾಜನಗರ 
ಡಾ|| ಮುರುಳೀಧರ. ಸಿ. ವೈದ್ಯರು ದರ್ಜೆ -1 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಮಂಡ್ಯ 


ಜಿಲ್ಲಾ ಆಯುಷ್ ಕಛೇರಿ, | ಡಾ|| ರಾಚಯ್ಯ , ಜಿಲ್ಲಾ ಆಯುಷ್ ಅಧಿಕಾರಿರವರ 
ಚಾಮರಾಜನಗರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಜಿಲ್ಲಾ ಆಯುಷ್ ಕಛೇರಿ, ಡಾ|| ಜಿ. ಜಿ. ಯಡ್ರಾಮಿ , ಜಿಲ್ಲಾ ಆಯುಷ್ 
ಕೋಲಾರ 

ಅಧಿಕಾರಿರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 


(೬೦೯ ) 


೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೨ 


ಕ್ರಮ 


ವೈದ್ಯರು ದರ್ಜೆ - 1ರವರ ಹೆಸರು ಮತ್ತು ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಬೇಕಾದ 
| ಜಿಲ್ಲಾ ಆಯುಷ್ ಕಛೇರಿಗಳು 


ಷರಾ 


ಸಂ . 


- 


2 


- 


3 


3. 


ಡಾ | ಹರೀಶ್ ಬಾಬು, ವೈದ್ಯರು ದರ್ಜೆ -1 

ಜಿಲ್ಲಾ ಆಯುಷ್ ಕಛೇರಿ, | ಖಾಲಿ ಇರುವ ಜಿಲ್ಲಾ ಆಯುಷ್ ಅಧಿಕಾರಿ ಹುದ್ದೆ 
ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈದ್ಯಕೀಯ | ಮಡಿಕೇರಿ 
ಸಂಸ್ಥೆ, ಬೆಂಗಳೂರು 
| ಡಾ|| ಮಹೇಶ್ ಎಸ್ ಗುಗ್ಗರಿ, ವೈದ್ಯರು ದರ್ಜೆ -1 | ಜಿಲ್ಲಾ ಆಯುಷ್ ಕಛೇರಿ, | ಡಾ|| ಅನುರಾಧ ಎಸ್. ಚಂಚಲಕರ್ , ಜಿಲ್ಲಾ 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ , ಬಾಗಲಕೋಟೆ ಬೆಳಗಾಂ 

ಆಯುಷ್ ಅಧಿಕಾರಿರವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ 
ಡಾ|| ಮಲ್ಲಣ ತೋಟದ, ವೈದ್ಯರು ದರ್ಜೆ -1 ಸರ್ಕಾರಿ | ಜಿಲ್ಲಾ ಆಯುಷ್ ಕಛೇರಿ, | ಡಾ|| ಕಬಾಡಿ ಗಣೇಶ ಸನಾತಮ್ಮ , ಜಿಲ್ಲಾ ಆಯುಷ್ 
ಆಯುರ್ವೇದ ಆಸ್ಪತ್ರೆ, ಧಾರವಾಡ 

ಧಾರವಾಡ 

ಅಧಿಕಾರಿರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಡಾ|| ಬೀಡ ಬಿ. ರಾಮಚಂದ್ರ, ವೈದ್ಯರು ದರ್ಜೆ - 1 ಜಿಲ್ಲಾ ಆಯುಷ್ ಕಛೇರಿ, | ಡಾ|| ಖಲೀಲ್ ಉರ್ ರೆಹಮಾನ್, ಜಿಲ್ಲಾ ಆಯುಷ್ 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ರಾಯಚೂರು ರಾಯಚೂರು 

| ಅಧಿಕಾರಿರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಡಾ|| ಕಬಾಡಿ ಗಣೇಶ ಸನಾತಮ್ಮ , ಜಿಲ್ಲಾ ಆಯುಷ್ ಜಿಲ್ಲಾ ಆಯುಷ್ ಕಛೇರಿ, | ಡಾ|| ಉಜ್ಜಪ್ಪ, ಎಸ್. ಮಾಳಪುರ, ಜಿಲ್ಲಾ ಆಯುಷ್ 
ಅಧಿಕಾರಿಗಳು , ಧಾರವಾಡ 

ಹಾವೇರಿ 

ಅಧಿಕಾರಿರವರ ವರ್ಗಾವಣೆಯಿಂದ ತೆರವಾದ ಹುದ್ದೆ | 


ಚಾಮರಾಜನಗರ/ಕೋಲಾರ / ಹಾವೇರಿ/ ಬೆಳಗಾಂ/ರಾಯಚೂರು ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಜಿಲ್ಲಾ ಆಯುಷ್ ಅಧಿಕಾರಿಗಳನ್ನು 
ವರ್ಗಾಯಿಸಿದ್ದು, ಅವರುಗಳು ಕೌನ್ಸಿಲಿಂಗ್ ಮೂಲಕ ಮರುನೇಮಕಾತಿಗಾಗಿ ದಿನಾಂಕ : 31 -5 - 2012 ರಂದು ಬೆಳಿಗ್ಗೆ 11.00 ಗಂಟೆಗೆ ನಿರ್ದೇಶಕರು, 
ಆಯುಷ್ ಇಲಾಖೆ, ಬೆಂಗಳೂರು ರವರಲ್ಲಿ ವರದಿ ಮಾಡಿಕೊಳ್ಳುವುದು. 


ಕ್ರಮ ಸಂಖ್ಯೆ : 2 , 5 ಮತ್ತು 7 ರಲ್ಲಿರುವ ವೈದ್ಯರುಗಳ ವರ್ಗಾವಣೆಯು ಕೋರಿಕೆ ಮೇರೆಗೆ ಮಾಡಿರುವುದರಿಂದ ಇವರುಗಳಿಗೆ ವರ್ಗಾವಣೆ 
ಭತ್ಯೆ / ಪ್ರಯಾಣ ಭತ್ಯೆ ಮತ್ತು ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ತಾರತೀಯ ವೈದ್ಯ ಪದ್ಧತಿ). 


ಪಿ . ಆರ್ . 894 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 108 ಐಎಂಎಂ 2012, ಬೆಂಗಳೂರು, ದಿನಾಂಕ : 28 - 5 - 2012 


ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಗ್ರೂಪ್- ಎ ಮತ್ತು ಗ್ರೂಪ್- ಬಿ ಅಧಿಕಾರಿಗಳಾದ ಸಹಾಯಕ ಔಷಧ ನಿಯಂತ್ರಕರು ಹಾಗೂ 
ಔಷಧ ಪರಿವೀಕ್ಷಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾದ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಸಹಾಯಕ ಔಷಧ ನಿಯಂತ್ರಕರು 


ಕ್ರಮ 


( ೦ . 


ಅಧಿಕಾರಿಯ ಹೆಸರು ಹಾಲಿ ಕಾರ್ಯನಿರ್ವಹಣಾ ಸ್ಥಳ 

ವರ್ಗಾವಣೆ ಮೇರೆಗೆ ಸ್ಥಳ 
ಶ್ರೀ /ಶ್ರೀಮತಿ ಹಾಗೂ ದಿನಾಂಕ 

ನಿಯುಕ್ತಿಗೊಳಿಸಬಹುದಾದ ಕಛೇರಿ 
ಕೆ . ವಿ . ನಾಗರಾಜ, ಸಹಾಯಕ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮಂಗಳೂರು 
ಔಷಧ ನಿಯಂತ್ರಕರು ಕೋಲಾರ ವೃತ್ತ,ಕೋಲಾರ 

ವೃತ್ತ, ಮಂಗಳೂರು- ಖಾಲಿ ಹುದ್ದೆಗೆ 
ಗೀತಾ ಕುಮಾರಿ ದಾಸ್ , ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೋಲಾರ 
ಸಹಾಯಕ ಔಷಧ ನಿಯಂತ್ರಕರು | ತುಮಕೂರು ವೃತ್ತ, ತುಮಕೂರು 

ವೃತ್ತ, ಕೋಲಾರ - ಕೆ. ವಿ. ನಾಗರಾಜ ರವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೬೧೧ 


ಕ್ರಮ ಅಧಿಕಾರಿಯ ಹೆಸರು ಹಾಲಿ ಕಾರ್ಯನಿರ್ವಹಣಾ ಸ್ಥಳ 

ವರ್ಗಾವಣೆ ಮೇರೆಗೆ ಸ್ಥಳ 
ಸಂ . ಶ್ರೀ /ಶ್ರೀಮತಿ ಹಾಗೂ ದಿನಾಂಕ 

ನಿಯುಕ್ತಿಗೊಳಿಸಬಹುದಾದ ಕಛೇರಿ 
3 . 

ಜೆ. ಬಾಸ್ಕರನ್, ಸಹಾಯಕ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 1 ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ತುಮಕೂರು 
ಔಷಧ ನಿಯಂತ್ರಕರು ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು ವೃತ್ತ, ತುಮಕೂರು-ಗೀತಾಕುಮಾರಿ ದಾಸ್ ರವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 
ಬಸವರಾಜ ಆಸಂಗಿ, ಸಹಾಯಕ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಔಷಧ ನಿಯಂತ್ರಕರು ಬೆಂಗಳೂರು ವೃತ್ತ - 3 

ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು- ಜೆ. ಬಾಸ್ಕರನ್ 

ರವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 
ಅಮರೇಶ ತುಂಬಗಿ, ಸಹಾಯಕ | ಕೇಂದ್ರ ಕಛೇರಿ, ಬೆಂಗಳೂರು 

ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು 
ಔಷಧ ನಿಯಂತ್ರಕರು 

ವೃತ - 3 ಬಸವರಾಜ ಆಸಂಗಿ ರವರ ವರ್ಗಾವಣೆಯಿಂದ 

ತೆರವಾಗುವ ಹುದ್ದೆಗೆ 
ಶಂಕರಜ್ಯೋತಿ, ಸಹಾಯಕ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೇಂದ್ರ ಕಛೇರಿ, ಬೆಂಗಳೂರು, ಅಮರೇಶ ತುಂಬಗಿ 
ಔಷಧ ನಿಯಂತ್ರಕರು ಶಿವಮೊಗ್ಗ ವೃತ್ತ, ಶಿವಮೊಗ್ಗ 

ರವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 
ಸುನೀಲ್ ಎ ಪಾಟೀಲ್ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಸಹಾಯಕ ಔಷಧ ನಿಯಂತ್ರಕರು | ಗುಲ್ಬರ್ಗಾ, ವೃತ್ತ , ಗುಲ್ಬರ್ಗಾ 

ಶಿವಮೊಗ್ಗ ವೃತ್ತ, ಶಿವಮೊಗ್ಗ- ಶಂಕರಜ್ಯೋತಿ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
ಆರ್. ವೆಂಕಟೇಶರೆಡ್ಡಿ , 

ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, | ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಚಿಕ್ಕಬಳ್ಳಾಪುರ 
ಸಹಾಯಕ ಔಷಧ ನಿಯಂತ್ರಕರು | ಕೊಡಗು ವೃತ್ತ, ಮಡಿಕೇರಿ 

ವೃತ್ತ, ಚಿಕ್ಕಬಳ್ಳಾಪುರ- ಸಿ. ಎಂ . ಶಿವಕುಮಾರ್‌, ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
| ಸಿ. ಎಂ . ಶಿವಕುಮಾರ್, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಗುಲ್ಬರ್ಗಾ 
ಸಹಾಯಕ ಔಷಧ ನಿಯಂತ್ರಕರು | ಚಿಕ್ಕಬಳ್ಳಾಪುರ ವೃತ್ತ, ಚಿಕ್ಕಬಳ್ಳಾಪುರ ವೃತ್ತ, ಗುಲ್ಬರ್ಗಾ - ಸುನೀಲ್ ಎ. ಪಾಟೀಲ್ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 


9 . 


ಮೇಲಿನ ಕ್ರ. ಸಂ . 1 ಮತ್ತು 3 ರ ಅಧಿಕಾರಿಗಳ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ಇವರುಗಳು ಯಾವುದೇ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 

ಔಷಧ ಪರಿವೀಕ್ಷಕರು 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 


ಹಾಲಿ ಕಾರ್ಯ ನಿರ್ವಹಣಾ ಸ್ಥಳ 

ಹಾಗೂ ದಿನಾಂಕ 


ವರ್ಗಾವಣೆ ಮೇರೆಗೆ ಸ್ಥಳ 

ನಿಯುಕ್ತಿಗೊಳಿಸಬಹುದಾದ ಕಛೇರಿ 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು 
ವೃತ್ತ- 2 , ಬೆಂಗಳೂರು- ಖಾಲಿ ಹುದ್ದೆಗೆ 


ಕೇಂದ್ರ ಕಛೇರಿ, ಬೆಂಗಳೂರು 


| ಬಿ.ಬಿ . ಓಂಕಾರೇಶ್ವರ, ಔಷಧ 
ಪರಿವೀಕ್ಷಕರು 


2 . 


ನೇತ್ರಾವತಿ, ಔಷಧ ಪರಿವೀಕ್ಷಕರು 


ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ 
ಕಛೇರಿ, ಮೈಸೂರು 


ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು 
ವೃತ್ತ - 6, ಬೆಂಗಳೂರು- ಖಾಲಿ ಹುದ್ದೆಗೆ 
ರಾಜ್ಯ ಗುಪ್ತವಾರ್ತಾ ಶಾಖೆ , ಬೆಂಗಳೂರು- ಖಾಲಿ ಹುದ್ದೆಗೆ 


3 . | ಚಂದ್ರಕಲಾಶಿಲ್ಪ , ಔಷಧ ಪರಿವೀಕ್ಷಕರು 


ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, ಮಂಡ್ಯ ವೃತ್ತ, ಮಂಡ್ಯ 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ , ಗುಲ್ಬರ್ಗಾ ವೃತ್ತ, ಗುಲ್ಬರ್ಗಾ 


4 . 


| ಅಣ್ಣಾರಾವ್ ಕೆ. ನಾಯಕ್, ಔಷಧ 
ಪರಿವೀಕ್ಷಕರು 


ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಬಿಜಾಪುರ ವೃತ್ತ, ಬಿಜಾಪುರು- ಕರುಣಾದೇವಿಯವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಗುಲ್ಬರ್ಗಾ 
| ವೃತ್ತ, ಗುಲ್ಬರ್ಗಾ - ಅಣ್ಣಾರಾವ್ ನಾಯಕ್ ರವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 


5. | ಕರುಣಾದೇವಿ, ಔಷಧ ಪರಿವೀಕ್ಷಕರು | ಸಹಾಯಕ ಔಷಧ ನಿಯಂತ್ರಕರ 

ಕಛೇರಿ, ಬಿಜಾಪುರ ವೃತ್ತ, ಬಿಜಾಪುರ 


೬೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨ , ೨೦೧೨ 


ಭಾಗ - ೨ 


ಕ್ರಮ 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 


ಹಾಲಿ ಕಾರ್ಯ ನಿರ್ವಹಣಾ ಸ್ಥಳ 

ಹಾಗೂ ದಿನಾಂಕ 


ಸಂ . 


6 . 


ಮಮತ, ವಿ , 


( ಔಷಧ ಪರಿವೀಕ್ಷಕರು 


ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, ತುಮಕೂರು ವೃತ್ತ, 
ತುಮಕೂರು 


ವರ್ಗಾವಣೆ ಮೇರೆಗೆ ಸ್ಥಳ 

ನಿಯುಕ್ತಿಗೊಳಿಸಬಹುದಾದ ಕಛೇರಿ 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು 
ವೃತ್ತ -5 , ಬೆಂಗಳೂರು- ಬಿ. ಬಿ. ಓಂಕಾರೇಶ್ವರ ರವರು 
ಅಧಿಕ ಪ್ರಭಾರ ಹೊಂದಿರುವ ಖಾಲಿ ಹುದ್ದೆಗೆ 
ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, 
ಮೈಸೂರು-ನೇತ್ರಾವತಿ ರವರ ವರ್ಗಾವಣೆಯಿಂದ 
ತೆರವಾಗುವ ಹುದ್ದೆಗೆ 


ಅರುಣ್ ಪಂಪುಸಾ ಕಠಾರಿ , ಔಷಧ 
ಪರಿವೀಕ್ಷಕರು 


ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, ಬಾಗಲಕೋಟೆ ವೃತ್ತ, 
ಬಾಲಗಕೋಟೆ 


| ಡಿ. ಎಸ್ . ಶೈಲಜಾ, ಔಷಧ 
ಪರಿವೀಕ್ಷಕರು 


ರಾಜ್ಯ ಗುಪ್ತವಾರ್ತಾ ಶಾಖೆ, 
ಬೆಂಗಳೂರು 


ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ತುಮಕೂರು 
ವೃತ್ತ, ತುಮಕೂರು- ಮಮತ. ವಿ. ರವರ 
ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 


ಮೇಲಿನ ಕ್ರ. ಸಂ . 2, 3 ಮತ್ತು 5ರ ಅಧಿಕಾರಿಗಳ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ಇವರುಗಳು ಯಾವುದೇ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್ . ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಪಿ . ಆರ್ . 895 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 


HIGH COURT OF KARNATAKA 


NOTIFICATION 


No . GOB (1) 2/2012 , Bangalore , Dated : 7th June , 2012. 


Part- A 


In partialmodification of this office notification of even number dated : 31 -5 -2011 the Presiding Officer of the Court of 
Senior Civil Judge and CJM , Yadgirwho was in concurrent charge of the Court of Senior Civil Judge and JMFC ., Shorapur is 
directed to itinerate the said Court for two days in a week on every working Monday and Tuesday , with immediate effect and until 
further orders . 


Part- B 


In modification of the office notification No. GOB (II) 229/02 , dated 2 -8 -2005 , the Presiding Officer of the Court of Senior 
Civil Judge and CJM ., Yadgir is directed to itinerate the itinerary Court at Shahapur for one day in a week i.e ., on every working 
Wednesday , with immediate effect and until further orders . 


P . R . 947 


BY ORDER OF THE HIGH COURT 

P . KRISHNA BHAT 

Registrar General 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 172 ಎಲ್‌ಎಜಿ 2010 , ಬೆಂಗಳೂರು, ದಿನಾಂಕ : 19 - 6 - 2012 


ಶ್ರೀ ಚಂದ್ರಶೇಖರ ವಿಠಲ ಜಾಧವ, ಜಿಲ್ಲಾ ಸರ್ಕಾರಿ ವಕೀಲರು, ಬೆಂಗಳೂರು ನಗರ ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26( 2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೬೧೩ 


ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಲಕ್ಷ್ಮೀನಾರಾಯಣ, ಎನ್. ಹೆಗಡೆ, ವಕೀಲರು, ಇವರನ್ನು ಬೆಂಗಳೂರು ನಗರ 
ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅ. ರಾ . ಚಿತ್ತರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) ( ಪ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಪಿ . ಆರ್ , 948 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ವಾಕೈ 73 ಕೈಸೇವಿ 2012 , ಬೆಂಗಳೂರು, ದಿನಾಂಕ : 15 -6 - 2012 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಉಪ ನಿರ್ದೇಶಕರುಗಳನ್ನು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ವಾಕ್ಕೆ 73 ಕೈಸೇವಿ 2012 , ದಿನಾಂಕ : 25 -5 -2012 ರ ಕ್ರ. ಸಂ . 1 ರಲ್ಲಿನ ಶ್ರೀ ಎಂ . ಚನ್ನಭೈರಯ್ಯ , ಉಪ 
ನಿರ್ದೇಶಕರು, ಇವರನ್ನು ( ಖಾಗ್ರಾ) ಜಿಲ್ಲಾ ಪಂಚಾಯತ್, ಗುಲ್ಬಗಾ, ( ಖಾಲಿ ಹುದ್ದೆಗೆ) ಇಲ್ಲಿಗೆ ವರ್ಗಾಯಿಸಿರುವುದನ್ನು ಭಾಗಶಃ ಮಾರ್ಪಡಿಸಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇವರನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೋಲಾರ ಇಲ್ಲಿ ಖಾಲಿಯಿರುವ ಉಪ 
ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್. ಎಸ್ . ವಾಸನ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 949 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 225 ಪಿಪಿಇ 2012, ಬೆಂಗಳೂರು, ದಿನಾಂಕ : 18 -6 -2012 
ದಂಡ ಪ್ರಕ್ರಿಯಾ ಸಂಹಿತೆ (1978ರ ತಿದ್ದುಪಡಿ ಅಧಿನಿಯಮ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ (1974ರ 
ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ : 24ರ ಉಪಕಲಂ (8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಶಿವಮೊಗ್ಗದ 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದ 
ಎಸ್.ಸಿ. ನಂ . 21/ 2012ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀ ಜಿ. ಮಧು, ಮನೆ ನಂ . 2, ಮಾಣಿಕ್ಯಂ 
ಬಿಲ್ಡಿಂಗ್, ನೆಹರು ರಸ್ತೆ, ಶಿವಮೊಗ್ಗ ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ ವೆಚ್ಚವನ್ನು ಅರ್ಜಿದಾರರಾದ ಶ್ರೀ ಈಶ್ವರಪ್ಪ ಬಿನ್ ಎನ್. ನಂಜುಂಡಪ್ಪ, 2ನೇ ಕ್ರಾಸ್, ಕಾಮಾಕ್ಷಿ 
ಬೀದಿ, ಶಿವಮೊಗ್ಗ ಇವರೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
( ಪೋಲೀಸ್ ಸೇವೆಗಳು ಬಿ ). 


ಪಿ . ಆರ್ , 950 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 260 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ : 14 -6 -2012 


ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ತಹಶೀಲ್ದಾರ್‌ ಗ್ರೇಡ್ -2 ವೃಂದದ (ವೇತನ ಶ್ರೇಣಿ ರೂ 11,400 - 21,600) ಈ 
ಕೆಳಕಂಡ 3 ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ ಗ್ರೇಡ್ -1 ವೃಂದಕ್ಕೆ (ವೇತನ ಶ್ರೇಣಿ 
ರೂ . 14,050 - 25,050) ಮುಂಬಡಿ ನೀಡಿ ಅವರು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಿ 


೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೨ 


ಕ್ರಮ ಸಂ 

ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
1. | ಶ್ರೀಮತಿ ನ ಜಿ, ತಹಶೀಲ್ದಾರ್‌, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 

ಶ್ರೀ ಬಸವರಾಜ್ ಎಂ . ಮೆಲವಂಕಿ, ತಹಶೀಲ್ದಾರ್‌, ಕುಂದಗೋಳ್ ತಾಲ್ಲೂಕು, ಧಾರವಾಡ ಜಿಲ್ಲೆ 
3. ಡಾ|| ಬಿ.ಆರ್. ದಯಾನಂದ, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಈ ಬಡ್ತಿಯು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಬಾಕಿ ಇರುವ ಅರ್ಜಿ ಸಂಖ್ಯೆ : 3987 - 4000 /2011 ರಲ್ಲಿ ಆಗುವ ಅಂತಿಮ ತೀರ್ಪು. 
ಆ) ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಬಾಕಿ ಇರುವ ಅರ್ಜಿ ಸಂಖ್ಯೆ : 7219 - 7231/2011 ರಲ್ಲಿ ಆಗುವ ಅಂತಿಮ ತೀರ್ಪು. 
ಇ) ರೋಸ್ಟರ್ ಬಿಂದುಗಳ ಬಗ್ಗೆ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಮುಂದೆ ಬಾಕಿ ಇರುವ ಪ್ರಕರಣ 

ಸಂಖ್ಯೆ : 58/2011 ರಲ್ಲಿ ನೀಡುವ ಅಂತಿಮ ತೀರ್ಪು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3) . 


ಪಿ . ಆರ್ . 951 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಾರಿಇ 51 ಸಾಆಸೇ 2009 , ಬೆಂಗಳೂರು, ದಿನಾಂಕ : 19 - 6 - 2012 


ಶ್ರೀ ಶಿವರಾಜ್ ಬಿ. ಪಾಟೀಲ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೀದರ್, ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಪರಿಷ್ಕೃತ ವೇತನ ಶ್ರೇಣಿ 
ರೂ . 36300 - 900 - 39000 -1050 - 45300 -1200 - 52500 - 1350 - 53850ರ ಉಪ ಸಾರಿಗೆ ಆಯುಕರ ಹುದ್ದೆಗೆ ಸ್ಥಾನಪನ್ನ ಬಡಿ ನೀಡಿ, ಮುಂದಿನ 
ಆದೇಶದವರೆಗೆ ಪ್ರಸ್ತುತ ಖಾಲಿ ಇರುವ ಉಪ ಸಾರಿಗೆ ಆಯುಕ್ತರು, ಗುಲ್ಬರ್ಗಾ ಹುದ್ದೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


ಪಿ . ಆರ್ . 952 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 78 SEP 2012, Bangalore , Dated : 19 - 6 - 2012, 


On completion of the approved tenure of the services on interstate deputation to Karnataka Sri G .C . Hosur, IFS (HP - 96 ), is 
stands relieved of his duties as Deputy Conservator of Forests , Davanagare Territorial Division , Davanagere with effect from the 
afternoon on 19th June, 2012 and he shall report to his parent cadre viz .,the Government of Himachal Pradesh . 


By Order and in the name of the Governor ofKarnataka , 

G . R . NAGARAJA 
Under Secretary to Government, 

DP & AR (Services- V ) 


P . R . 953 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 03 SEP 2012, Bangalore , Dated : 19 - 6 - 2012 . 


The following IFS officers of 2003 batch borne on the cadre of Karnataka are promoted to officiate in the Junior 
Administrative Grade of IFS viz, in the scale of pay of Rs. 15600 - 39100 +GP 7600 /- with effect from 1 -1- 2012 and they are continued 
in the same posts presently held by them . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೬೧೫ 


Sl. No . 


Name of the Officer and post held 


Sri R . Ravishankar, IFS , Deputy Conservator of Forests , Sagar Division , Sagar 
Smt. PrachiGangwar, IFS, on Inter Cadre Deputation Deputy Conservator of Forests & Silviculturist, 
Sal Region Uttarakhand, Reserch Campus, Forest Training Institute , Harldwani-263139 . 
Sri N . Devaraj,IFS , Deputy Conservator of Forests, Bannerghatta National Partk , Bangalore. 
Sri Prakash S . Netalkar, IFS , Deputy Conservator of Forests, Kudremukh Wildlife Division , Karkala . 


By Order and in the name of the Governor of Karnataka , 

G . R . NAGARAJA 
Under Secretary to Government, 

DP & AR (Services- V) 


PR, 954 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 97 ಎಸ್‌ಐಎಸ್ 2012, ಬೆಂಗಳೂರು, ದಿನಾಂಕ : 19 -6 -2012 
ಶ್ರೀ ಹರ್ಷಗುಪ್ತ, ಐ.ಎ .ಎಸ್., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ಮೂಲಭೂತ ಅಭಿವೃದ್ಧಿ ನಿಗಮ , ಬೆಂಗಳೂರು ಇವರ 
ಈ ಕೆಳಕಂಡ ಕುಟುಂಬ ಸದಸ್ಯರಿಗೆ ದಿನಾಂಕ : 9 -6 -2012 ರಿಂದ 24-6 -2012 ರವರೆಗಿನ ಅವಧಿಯಲ್ಲಿ 2012 - 13ನೇ ಬ್ಲಾಕ್ ಅವಧಿಯ ಸ್ವಗ್ರಾಮ 
ರಜಾ ಪ್ರಯಾಣ ರಿಯಾಯತಿ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ತಮ್ಮ ಸ್ವಂತ ಊರಾದ ಭುವನೇಶ್ವರಗೆ ಹೋಗಿ ಬರಲು ಅನುಮತಿ ನೀಡಲಾಗಿದೆ. 
ಕ್ರಮ ಸಂ . ಹೆಸರು 

ಸಂಬಂಧ 

ವಯಸ್ಸು 
1. ಶ್ರೀಮತಿ ಹಿಮಾನಿ ಗುಪ್ತ 

36 ವರ್ಷ 
ಮಾ . ಅರ್ಯನ್ ಗುಪ್ತ 

ಮಗ 

11 ವರ್ಷ 
ಕು|| ಆಹನ ಗುಪ್ತ 

ಮಗಳು 

06 ವರ್ಷ 


ಪತ್ನಿ 


ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಹೆಚ್. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ (ಸೇವೆಗಳು - 1). 


ಪಿ . ಆರ್ . 955 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 109 ಎಸ್‌ಐಎಸ್ 2012, ಬೆಂಗಳೂರು, ದಿನಾಂಕ : 19 - 6 - 2012 


ಶ್ರೀಮತಿ ಲತಾ ಕೃಷ್ಣರಾವ್, ಐ. ಎ . ಎಸ್., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು ರವರಿಗೆ ದಿನಾಂಕ 
20 - 6 - 2012 ರಿಂದ 29 - 6 - 2012 ರವರೆಗಿನ ಒಟ್ಟು 10 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ . ಸದರಿ ರಜಾ ಅವಧಿಯಲ್ಲಿ ಅವರ 
ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2010 - 13ರ ಬ್ಲಾಕ್ ಅವಧಿಯಲ್ಲಿ ಲೇ ಗೆ ಹೋಗಿ- ಬರಲು ರಜಾ ಪ್ರಯಾಣ ರಿಯಾಯತಿಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ರಮ ಸಂ . 


ಹೆಸರು 


ಸಂಬಂಧ 


ವಯಸ್ಸು 


1 . 


ಸ್ವತಃ 


54 ವರ್ಷ 


ಪತಿ 


58 ವರ್ಷ 


ಶ್ರೀಮತಿ ಲತಾ ಕೃಷ್ಣರಾವ್ , ಐ. ಎ .ಎಸ್. 
ಶ್ರೀ ಜಿ.ವಿ . ಕೃಷ್ಣರಾವ್, ಐ. ಎ.ಎಸ್. 
ಕು , ಜೋತ್ಸಾ ಕೃಷ್ಣರಾವ್ 
ಕು | ಶ್ರಾವಣಿ ಕೃಷ್ಣರಾವ್ 


ಮಗಳು 


25 ವರ್ಷ 


ಮಗಳು 


18 ವರ್ಷ 


೬೧೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೨ 


ಶ್ರೀಮತಿ ಲತಾ ಕೃಷ್ಣರಾವ್ , ಐ .ಎ .ಎಸ್, ರವರ ರಜಾ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, 
ಬೆಂಗಳೂರು ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀಮತಿ ಲತಾ ಕೃಷ್ಣರಾವ್ , ಐ.ಎ.ಎಸ್., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಪ್ರವಾಸೋದ್ಯಮ 
ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 

ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : O . M . No. 14028 /4 /2009 -( Est.(L), ದಿನಾಂಕ : 3 -6 - 2009 ರನ್ವಯ ಹಾಗೂ ಕೇಂದ್ರ 
ಸರ್ಕಾರದ ದಿನಾಂಕ : 3-6- 2009 ಸಂಖ್ಯೆ : 11019 /24 / 2005- AIS -11, ದಿನಾಂಕ : 3-11 - 2009 ರ ಪತ್ರದಲ್ಲಿ ನೀಡಿರುವ ಸ್ಪಷ್ಟಿಕರಣದನ್ವಯ 10 
ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಹೆಚ್ . ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 956 

ಸಿಆಸು ಇಲಾಖೆ (ಸೇವೆಗಳು -1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 270 ಸಅಸೇ 2012 , ಬೆಂಗಳೂರು, ದಿನಾಂಕ : 19 - 6 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 224 ಸಅಸೇ 2011 , ದಿನಾಂಕ : 5 - 3 - 2012 ಹಾಗೂ ಅಧಿಸೂಚನೆ ಸಂಖ್ಯೆ : ಸಿಆಸುಇ 14 
ಇಆತ 2012 , ದಿನಾಂಕ : 13 - 3 - 2012 ರಲ್ಲಿ ಶ್ರೀ ಎ . ಎಂ . ಚಿದಾನಂದಸ್ವಾಮಿ , ಉಪ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರದ ಸಚಿವಾಲಯ , ಇವರನ್ನು 
ನಿಯೋಜನೆ ಮೇಲೆ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ, ಹಾವೇರಿ, ಇಲ್ಲಿಗೆ ನೇಮಿಸಲಾಗಿತ್ತು. ಪ್ರಸ್ತುತ ಶ್ರೀ ಎ . ಎಂ . ಚಿದಾನಂದಸ್ವಾಮಿ , 
ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ , ಹಾವೇರಿ, ಇವರ ಸೇವೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಸರ್ಕಾರ ಸಚಿವಾಲಯಕ್ಕೆ 
ಹಿಂದಕ್ಕೆ ಪಡೆಯಲಾಗಿದೆ. ಅಧಿಕಾರಿಯು ಕೂಡಲೇ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - ಇ ) ಶಾಖೆಯಲ್ಲಿ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ . ಲಕ್ಷ್ಮೀನಾರಾಯಣ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 957 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 83 ಎಸ್‌ಐಎಸ್ 2012, ಬೆಂಗಳೂರು, ದಿನಾಂಕ : 18 - 6 - 2012 
ಶ್ರೀ ಎಸ್ . ಶಂಕರನಾರಾಯಣ, ಐ. ಎ .ಎಸ್., ಜಿಲ್ಲಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರು ದಿನಾಂಕ 28 - 4 - 2012 
ರಿಂದ 1 -5 -2012 ರವರೆಗಿನ ಸಾಂದರ್ಭಿಕ ರಜೆಯನ್ನು ಉಪಯೋಗಿಸಿಕೊಂಡು ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 
2010 -13ರ ಬ್ಲಾಕ್ ಅವಧಿಯ “ಶಿಮ್ಲಾ ಗೆ ಹೋಗ- ಬರಲು ರಜಾ ಪ್ರಯಾಣ ರಿಯಾಯತಿಯನ್ನು ಉಪಯೋಗಿಸಿಕೊಂಡಿರುವುದಕ್ಕೆ ಸರ್ಕಾರದ 
ಘಟನೋತ್ತರ ಅನುಮತಿ ನೀಡಲಾಗಿದೆ. 


ಕ್ರ. ಸಂ . 


ಹೆಸರು 


ಸಂಬಂಧ 


ವಯಸ್ಸು 


1. 


ಶ್ರೀ ಎಸ್ . ಶಂಕರನಾರಾಯಣ, ಐ . ಎ .ಎಸ್ . 


ವರ್ಷ 


ಶ್ರೀಮತಿ ವಿ . ಸುಮ 


ಪತ್ನಿ 


47 ವರ್ಷ 


ಶ್ರೀ ಅಮೋಫ್ 


ಮಗ. 


26 ವರ್ಷ 


4 , 


| ಶ್ರೀ ಅದಿಪ್ 


ಮಗ 


22 ವರ್ಷ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೬೧೭ 


ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : 0. M. No. 14028 /4/2009 -( Est(L), ದಿನಾಂಕ : 3-6 - 2009 ರನ್ವಯ ಹಾಗೂ ಕೇಂದ್ರ 
ಸರ್ಕಾರದ ದಿನಾಂಕ : 3 - 6 - 2009 ಸಂಖ್ಯೆ : 11019 /24 /2005 - AIS -11 ದಿನಾಂಕ : 3 - 11 - 2009 ರ ಪತ್ರದಲ್ಲಿ ನೀಡಿರುವ ಸೃಷ್ಠಿಕರಣದನ್ವಯ 
10 ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 


ಓ 


O 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಹೆಚ್. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಆಸು ಇಲಾಖೆ (ಸೇವೆಗಳು - 1). 


ಪಿ . ಆರ್ . 958 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 25 ಡಿಪಿಐ 2012 (1), ಬೆಂಗಳೂರು, ದಿನಾಂಕ : 15 - 6 -2012 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿಯ ಈ ಕೆಳಕಂಡ 
ಅಧಿಕಾರಿಗಳಿಗೆ ರೂ . 36, 300 -53850 ರ ಗ್ರೂಪ್- ಎ ಹಿರಿಯ ವೇತನ ಶ್ರೇಣಿಯ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ, ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆ 
ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 
ಸಂಖ್ಯೆ 


ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 


ಬಡ್ತಿ ನೀಡಿನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 


- 


2 


N 


ಎಂ . ಡಿ . ಶಿವಕುಮಾರ್‌, ಶಿಕ್ಷಣಾಧಿಕಾರಿ , ಉಪ ನಿರ್ದೇಶಕರ | ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಂಡ್ಯ 
ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಂಡ್ಯ 

( ಶ್ರೀ ಕೆ. ಗೋಪಾಲ್, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
2. ಶ್ರೀ ಬಿ.ಎಸ್ . ರಘುವೀರ, ಶಿಕ್ಷಣಾಧಿಕಾರಿ ಅಕ್ಷರ ದಾಸೋಹ, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ , 
ಜಿಲ್ಲಾ ಪಂಚಾಯತ್, ಗದಗ , 

ಗದಗ ( ಖಾಲಿ ಹುದ್ದೆ ) 
3. ಹೆಚ್ .ಎನ್. ಗೋಪಾಲಕೃಷ್ಣ, ಶಿಕ್ಷಣಾಧಿಕಾರಿ , ಉಪ ನಿರ್ದೇಶಕರ | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ 
ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಧುಗಿರಿ 

( ಖಾಲಿ ಹುದ್ದೆ) 
4 . ಕೆ.ಎಸ್., ಮಣಿ, ಕಾರ್ಯನಿರ್ವಹಣಾಧಿಕಾರಿ , 

ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ತಾಲ್ಲೂಕು ಪಂಚಾಯತ್, ಹೊಸನಗರ, ಶಿವಮೊಗ್ಗ ಜಿಲ್ಲೆ 

ಇಲಾಖೆಯಿಂದ ಹಿಂಪಡೆದು, ಉಪ ನಿರ್ದೇಶಕರು, ಅಪರ ಆಯುಕ್ತರ 
(ನಿಯೋಜನೆಯಲ್ಲಿ) 

ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇಲ್ಲಿ ಖಾಲಿ 

ಹುದ್ದೆಗೆ ನಿಯುಕ್ತಿಗೊಳಿಸಿದೆ. 
5 . | ವಿ . ಸುಮಂಗಲ , ಶಿಕ್ಷಣಾಧಿಕಾರಿ ಉಪ ನಿರ್ದೇಶಕರ ಕಛೇರಿ, ] ಪ್ರಾಂಶುಪಾಲರು , ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ 
ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ 

( ಖಾಲಿ ಹುದ್ದೆ) 
ಎಂ . ಪಿ . ಮಾದೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕಬಳ್ಳಾಪುರ 
ಇಲಾಖೆ, ಕುಣಿಗಲ್ 

( ಶ್ರೀ ಬಿ. ಪಿ. ವೆಂಕಟೇಶ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
ಜಿ. ಆರ್. ಬಸವರಾಜು , ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ | ಉಪ ನಿರ್ದೇಶಕರು, ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಇಲಾಖೆ, ಆನೇಕಲ್ , 

ಬೆಂಗಳೂರು ( ಶ್ರೀ ಬಿ . ಹೆಚ್ . ಬಸವರಾಜು ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ) 
8. | ಟಿ . ನಾರಾಯಣಗೌಡ, ಹಿರಿಯ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ | ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ , 
ಮತ್ತು ತರಬೇತಿ ಸಂಸ್ಥೆ ಕುಮಟ 

( ಶ್ರೀ ಹೆಚ್ . ಬಾಲರಾಜ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
ದಶರಥ ಮಲ್ಲೇಶ ದಾನೋಜಿ, ಜಿಲ್ಲಾ ಉಪ ಯೋಜನಾ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಬಿಜಾಪುರ 
ಸಮನ್ವಯಾಧಿಕಾರಿ , ಎಸ್.ಎಸ್.ಎ . ಬೆಳಗಾವಿ. 

( ಖಾಲಿ ಹುದ್ದೆ) 
ಕೆ. ಪದ್ಮಾವತಿ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ದಕ್ಷಿಣ 

ಬೆಂಗಳೂರು ದಕ್ಷಿಣ ಜಿಲ್ಲೆ, ( ಖಾಲಿ ಹುದ್ದೆ) 


7 . 


೬೧೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೨, ೨೦೧೨ 


ಭಾಗ- ೨ 


ಕ್ರಮ 


ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 


ಬಡ್ತಿ ನೀಡಿ ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 


ಸಂಖ್ಯೆ 


11 . 


ಶೇಖರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ 
ಮೂಡಬಿದ್ರೆ. 

ಉಡುಪಿ ( ಖಾಲಿ ಹುದ್ದೆ) 
ಕೃಷ್ಣಾಜೀ ಎಸ್. ಕರೀಚಣ್ಣವರ್‌, ಉಪನ್ಯಾಸಕರು, ಶಿಕ್ಷಕರ ರೀಡರ್, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ , 
ಶಿಕ್ಷಣ ಮಹಾವಿದ್ಯಾಲಯ , ಮಂಗಳೂರು 

ಮಂಗಳೂರು ( ಖಾಲಿ ಹುದ್ದೆ) 
ಬಿ.ಕೆ.ಎಸ್ . ವರ್ಧನ್, ಕ್ಷೇತ್ರ ಶಿಕ್ಷಣಾಧಿಕಾರಿ , ಸಾರ್ವಜನಿಕ ಶಿಕ್ಷಣ | ಉಪ ನಿರ್ದೇಶಕರು, ( ಆಡಳಿತ ) , ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಇಲಾಖೆ, ಶಿಗ್ಗಾಂವ, ಹಾವೇರಿ ಜಿಲ್ಲೆ 

ಧಾರವಾಡ ( ಖಾಲಿ ಹುದ್ದೆ) 
14, ಎಂ .ಎಸ್. ಪ್ರಸನ್ನಕುಮಾರ್, ಜಿಲ್ಲಾ ಉಪ ಯೋಜನಾ | ಉಪ ನಿರ್ದೇಶಕರು, ( ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ , 
ಸಮನ್ವಯಾಧಿಕಾರಿ , ಎಸ್.ಎಸ್.ಎ . ದಾವಣಗೆರೆ. 

ಶಿರಸಿ ಶೈಕ್ಷಣಿಕ ಜಿಲ್ಲೆ, ಶಿರಸಿ ( ಶ್ರೀ ಡಿ.ಕೆ. ಶಿವಕುಮಾರ್ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ) 
15. | ಎಂ .ಆರ್. ಮಾರುತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ , ಸಾರ್ವಜನಿಕ ಶಿಕ್ಷಣ | ಹಿರಿಯ ಕಾರ್ಯಕ್ರಮಾಧಿಕಾರಿ , ಸರ್ವ ಶಿಕ್ಷಣ ಅಭಿಯಾನ, ರಾಜ್ಯ 
ಇಲಾಖೆ, ಸಕಲೇಶಪುರ 

ಕಛೇರಿ, ಬೆಂಗಳೂರು ( ಖಾಲಿ ಹುದ್ದೆ) 
16. ಎಂ . ರೇವಣಸಿದ್ದಪ್ಪ , ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ , 
ಇಲಾಖೆ , ಹಿರಿಯೂರು. 

ಕಾರವಾರ , ಉತ್ತರ ಕನ್ನಡ ಜಿಲ್ಲೆ ( ಶ್ರೀ ಎನ್. ಎಸ್ . ಕುಮಾರ್ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ) . 
17. ಬಿ. ಇಂದ್ರಾಣಿ, ಉಪನ್ಯಾಪಕರು, ಶಿಕ್ಷಕರ ಶಿಕ್ಷಣ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ರಾಮನಗರ 
ಮಹಾವಿದ್ಯಾಲಯ , ಚಿತ್ರದುರ್ಗ 

( ಖಾಲಿ ಹುದ್ದೆ) 
18 . | ಕೌಲಗಿ ಪದ್ಮಜಾ ಹನುಮಂತರಾವ್, ಹಿರಿಯ ಸಹಾಯಕ ಹಿರಿಯ ಕಾರ್ಯಕ್ರಮಾಧಿಕಾರಿ , ಸರ್ವ ಶಿಕ್ಷಣ ಅಭಿಯಾನ, ರಾಜ್ಯ 

ನಿರ್ದೇಶಕರು , ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, | ಕಛೇರಿ, ಬೆಂಗಳೂರು ( ಖಾಲಿ ಹುದ್ದೆ) 

ಬೆಂಗಳೂರು 
19 . | ಹೆಚ್ . ದಿವಾಕರ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಾರ್ವಜನಿಕ ಶಿಕ್ಷಣ | ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಇಲಾಖೆ, ಯಲ್ಲಾಪುರ 

ಬೆಳಗಾವಿ ( ಶ್ರೀ ಜಿ. ಹೆಚ್ . ವೀರಣ್ಣ, ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ) 
20. | ಎಸ್. ದೊಡ್ಡಮಲ್ಲಪ್ಪ, ಶಿಕ್ಷಣಾಧಿಕಾರಿ , ಅಕ್ಷರ ದಾಸೋಹ, ಜಿಲ್ಲಾ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಕೂಡಿಗೆ, 
ಪಂಚಾಯತ್, ಚಿಕ್ಕಮಗಳೂರು 

ಕೊಡಗು ಜಿಲ್ಲೆ. ( ಖಾಲಿ ಹುದೆ) 
ಎನ್. ಡಿ. ಸಾಲಿ, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ, ಜಿಲ್ಲಾ ಉಪ ನಿರ್ದೇಶಕರು, ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಪಂಚಾಯತ್, ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು ಬೆಂಗಳೂರು ( ಖಾಲಿ ಹುದ್ದೆ) 


4 ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರೀಪಾದು ಹೆಚ್.ಎನ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ ( ಆಡಳಿತ). 


ಪಿ . ಆರ್ , 959 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


260 ಪಿಪಿಇ 2012 , ಬೆಂಗಳೂರು, ದಿನಾಂಕ : 20 - 6 - 2012 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ (2) ರಲ್ಲಿ ನಮೂದಿಸಿರುವ ಹಿರಿಯ 
ಸಹಾಯಕ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ ( ಕಿರಿಯ ) ಇವರಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ರೂ . 36300 - 900 - 39000 - 1050 - 45300 -1200 - 52500 - 1350 - 53850 ರ ವೇತನ ಶ್ರೇಣಿಯ ಸರ್ಕಾರಿ ಅಭಿಯೋಜಕರು / ಕಾನೂನು ಅಧಿಕಾರಿ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೬೧೯ 


( ಹಿರಿಯ ) (ಗ್ರೂಪ್- ಎ ) ( ಹಿರಿಯ ಶ್ರೇಣಿ) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 


ಸಂ . 


ಶ್ರೀ /ಶ್ರೀಮತಿ 
- 2 


3 . 


1. ಕೆ. ಶಿವಪ್ರಸಾದ್ ಆಳ್ವ, ಹಿರಿಯ ಸಹಾಯಕ ಸರ್ಕಾರಿ | ಸರ್ಕಾರಿ ಅಭಿಯೋಜಕರು ತ್ವರಿತ ಗತಿ ನ್ಯಾಯಾಲಯ , 

ಅಭಿಯೋಜಕರು, ಪ್ರಧಾನ ಸಿ. ಜೆ. ಎಂ . ನ್ಯಾಯಾಲಯ , ಉಡುಪಿ ಮಂಗಳೂರು 
2. | ಕೆ.ಹೆಚ್. ಶ್ರೀಮತಿ, ಕಾನೂನು ಅಧಿಕಾರಿ (ಕಿರಿಯ ), ಆರಕ್ಷಕ ಅಧೀಕ್ಷಕರ | ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಕಛೇರಿ, ತುಮಕೂರು 

ನ್ಯಾಯಾಲಯ , ತುಮಕೂರು (ಶ್ರೀ ಎಂ .ಕೆ. ರುದ್ರಪ್ಪ ಇವರು 
ದಿನಾಂಕ : 30 -6 - 2012 ರಂದು ವಯೋನಿವೃತ್ತಿ ಹೊಂದಿ 

ತೆರವಾಗಲಿರುವ ಸ್ಥಳಕ್ಕೆ) 
ಅಜಿತ್ ಕುಮಾರ್ ಡಿ . ಹಮಿಗಿ, ಹಿರಿಯ ಸಹಾಯಕ ಸರ್ಕಾರಿ ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ ನ್ಯಾಯಾಲಯ , 
ಅಭಿಯೋಜಕರು, ಸಿ . ಜೆ . ಎಂ . ನ್ಯಾಯಾಲಯ , ಮಂಗಳೂರು 

ರಾಮನಗರ 
4. | ಭೀಮಾಶಂಕರ ಅಂಬಲಗಿ, ಕಾನೂನು ಅಧಿಕಾರಿ (ಕಿರಿಯ), ಆರಕ್ಷಕ | ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ಗತಿ ನ್ಯಾಯಾಲಯ , 
ಅಧೀಕ್ಷಕರ ಕಛೇರಿ, ಬೀದರ್ 

ಬೀದರ್. 
ಶೈಲಜಾ ಎಂ . ಪಾಟೀಲ್, ಹಿರಿಯ ಸಹಾಯಕ ಸರ್ಕಾರಿ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , ಕಾರವಾರ 

ನ್ಯಾಯಾಲಯ, ಬೆಳಗಾವಿ 
ಎ. ಪಿ. ಫಿರೋಜ್ ಖಾನ್, ಕಾನೂನು ಅಧಿಕಾರಿ (ಕಿರಿಯ ), ಕಾನೂನು | ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ ನ್ಯಾಯಾಲಯ , 

ಅಧಿಕಾರಿ ( ಹಿರಿಯ ) ಇವರ ಕಛೇರಿ, ಮೈಸೂರು ವಿಭಾಗ , ಮೈಸೂರು ಮಡಿಕೇರಿ 
7. ಚನ್ನಪ್ಪ ಜಿ. ಹರಸೂರು, ಹಿರಿಯ ಸಹಾಯಕ ಸರ್ಕಾರಿ | ಸರ್ಕಾರಿ ಅಭಿಯೋಜಕರು, 4ನೇ ತ್ವರಿತ ಗತಿ ನ್ಯಾಯಾಲಯ , 

ಅಭಿಯೋಜಕರು, 3ನೇ ಎಂ . ಎಂ . ( ಸಂಚಾರಿ) ನ್ಯಾಯಾಲಯ , ಬೆಂಗಳೂರು ನಗರ 
ಬೆಂಗಳೂರು ನಗರ 


6 . 


8. | ಸಿದ್ದಪ್ಪ ಆರ್. ಸೂಡಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಕಾನೂನು ಅಧಿಕಾರಿ ( ಹಿರಿಯ ), ಕೃಷಿ ನಿರ್ದೇಶನಾಲಯ , 
ಎ . ಸಿ. ಜೆ. ಎಂ . ನ್ಯಾಯಾಲಯ , ಬೆಂಗಳೂರು 

ಬೆಂಗಳೂರು ಶ್ರೀ ಎಸ್. ಬಿ. ಪೂಜಾರಿ ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ ಪ್ರತಿ ನಿಯೋಜನೆ 
ಮೇರೆಗೆ ನೇಮಕ ಮಾಡಲು ಇವರ ಸೇವೆಯನ್ನು ಕೃಷಿ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಸದರಿಯವರು ಶ್ರೀ ಜೆ.ಎನ್. 
ದೇಸಾಯಿ , ಕಾನೂನು ಅಧಿಕಾರಿ ( ಹಿರಿಯ), ಬೆಂಗಳೂರು 
ವಿಭಾಗ ಇವರು ರಜೆಯ ಮೇಲೆ ತೆರಳಲಿರುವ ಹುದ್ದೆಯಲ್ಲಿ 
ವರದಿ ಮಾಡಿಕೊಂಡು ಮರು ದಿನಾಂಕದಿಂದ ಕೃಷಿ ಇಲಾಖೆ, 
ಕರ್ನಾಟಕ ಸರ್ಕಾರದ ಸಚಿವಾಲಯ ಇಲ್ಲಿ ಪ್ರತಿ ನಿಯೋಜನೆ 

ಆದೇಶ ಪಡೆಯಲು ವರದಿ ಮಾಡಿಕೊಳ್ಳತಕ್ಕದ್ದು. 
9 , ಎಸ್. ಎಂ . ನಾಗಪ್ಪ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ಸರ್ಕಾರಿ ಅಭಿಯೋಜಕರು, 7ನೇ ತ್ವರಿತ ಗತಿ ನ್ಯಾಯಾಲಯ , 
9ನೇ ಎ. ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ನಗರ 

ಬೆಂಗಳೂರು ನಗರ. 
10 . ವಿರೂಪಾಕ್ಷ ಗಂಗಾಧರಪ್ಪ ಯಳಗೇರಿ, ಹಿರಿಯ ಸಹಾಯಕ ಸರ್ಕಾರಿ | ಸರ್ಕಾರಿ ಅಭಿಯೋಜಕರು , ತ್ವರಿತ ಗತಿ ನ್ಯಾಯಾಲಯ , ಸಾಗರ 

ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , ಗದಗ 


ಜೆ . ಕಮಲ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಿ. ಎಂ .. ಎಂ . ನ್ಯಾಯಾಲಯ , ಬೆಂಗಳೂರು ನಗರ 


ಸರ್ಕಾರಿ ಅಭಿಯೋಜಕರು, 11ನೇ ತ್ವರಿತ ಗತಿ ನ್ಯಾಯಾಲಯ , 
ಬೆಂಗಳೂರು ನಗರ 


೬ ೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೨ 


) 


ಅಧಿಕಾರಿಯ ಹೆಸರು , ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಕ್ರಮ 
ಸಂ . 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 


ಶ್ರೀ /ಶ್ರೀಮತಿ 


ಕೆ. ಜಿ. ಪುರಾಣಿಕಮರ್, ಹಿರಿಯ ಸಹಾಯಕ ಸರ್ಕಾರಿ ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ ವಿಲೇವಾರಿ 
ಅಭಿಯೋಜಕರು, 3ನೇ ಸಿ . ಜೆ . ಎಂ . ನ್ಯಾಯಾಲಯ, ಧಾರವಾಡ ನ್ಯಾಯಾಲಯ , ಬೆಳಗಾವಿ 
ಜೆ.ಎಲ್. ಪವಾರ್ , ಕಾನೂನು ಅಧಿಕಾರಿ (ಕಿರಿಯ), ಆರಕ್ಷಕ | ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ಗತಿ ನ್ಯಾಯಾಲಯ , 
ಅಧೀಕ್ಷಕರ ಕಛೇರಿ, ಗದಗ 

ಧಾರವಾಡ 


13. 


ಕೆ. ಪುಷ್ಪರಾಜ್, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , | ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಅಪರ ಸಿ. ಜೆ. ಎಂ . ನ್ಯಾಯಾಲಯ , ಉಡುಪಿ 

ನ್ಯಾಯಾಲಯ, ಮಂಗಳೂರು 


ಕೆಂಚನಗೌಡ ಕೊಟ್ರೇಗೌಡ, ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , ದಾವಣಗೆರೆ 


ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ ನ್ಯಾಯಾಲಯ , 
ಭದ್ರಾವತಿ 


ಭಟ್ಟ ಸಂಜಯ್ ಕುಮಾರ್ ವೆಂಕಟರಮಣ, ಕಾನೂನು ಅಧಿಕಾರಿ | ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ಗತಿ ನ್ಯಾಯಾಲಯ , 
(ಕಿರಿಯ ), ಅಭಿಯೋಜಕರು ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ | ಬೆಂಗಳೂರು ನಗರ 
ಕಛೇರಿ, ಬೆಂಗಳೂರು 


ಚನ್ನಮಲ್ಲಪ್ಪ ಮಹಾದೇವಪ್ಪ ಬೆಳಲದವರ್, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 12ನೇ ತ್ವರಿತ ಗತಿ ನ್ಯಾಯಾಲಯ , 
ಸರ್ಕಾರಿ ಅಭಿಯೋಜಕರು, 1ನೇ ಎಂ . ಎಂ . (ಸಂಚಾರಿ) ಬೆಂಗಳೂರು ನಗರ 
ನ್ಯಾಯಾಲಯ, ಬೆಂಗಳೂರು ನಗರ 


18. 


ಎಂ . ಎ . ಪಾಟೀಲ್, ಕಾನೂನು ಅಧಿಕಾರಿ (ಕಿರಿಯ ) , ಆರಕ್ಷಕ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ , 
ಅಧೀಕ್ಷಕರ ಕಛೇರಿ, ಕೊಪ್ಪಳ 

ಕೊಪ್ಪಳ (ಶ್ರೀ ಎಲ್.ಎಸ್. ಸುಳ್ಳದ್ ಇವರ ಸ್ಥಳಕ್ಕೆ ) 
ಆರುಂಧತಿ ಗುರುರಾಜರಾವ್ , ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ), ಅಭಿಯೋಗ ಮತ್ತು ಸರ್ಕಾರಿ 
ಅಭಿಯೋಜಕರು , 8ನೇ ಎ . ಸಿ . ಎಂ . ಎಂ . ನ್ಯಾಯಾಲಯ , ಬೆಂಗಳೂರು | ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಕಾವೇರಿ ಭವನ , ಬೆಂಗಳೂರು 
ನಗರ 


ಕಾರವಾರ 


ಡಿ. ಎ . ಭಾಂಡೇಕರ್, ಕಾನೂನು ಅಧಿಕಾರಿ (ಕಿರಿಯ ), ಆರಕ್ಷಕ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ , 

ಅಧೀಕ್ಷಕರ ಕಛೇರಿ, ಧಾರವಾಡ 
21. ಆನಂದ ಮಾರುತಿ ಹೊಸಮನಿ, ಕಾನೂನು ಅಧಿಕಾರಿ ( ಕಿರಿಯ ), ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ , 

ಕಾನೂನು ಅಧಿಕಾರಿ (ಹಿರಿಯ) ಇವರ ಕಛೇರಿ, ಮೈಸೂರು ವಿಭಾಗ , ಮಂಡ್ಯ 
ಮೈಸೂರು 
ಸುರೇಶ ಅನಂತ ಪಾಸ್ತೆ, ಕಾನೂನು ಅಧಿಕಾರಿ ( ಕಿರಿಯ ), ಆರಕ್ಷಕ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ, 
ಅಧೀಕ್ಷಕರ ಕಛೇರಿ, ಬಳ್ಳಾರಿ 

ಬಿಜಾಪುರ 
ಪರಮಶಿವಯ್ಯ ರಾಚಯ್ಯ ಹೊಸಳ್ಳಿಮಠ, ಕಾನೂನು ಅಧಿಕಾರಿ ಕಾನೂನು ಅಧಿಕಾರಿ ( ಹಿರಿಯ ), ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 
(ಕಿರಿಯ ), ಆರಕ್ಷಕ ಅಧೀಕ್ಷಕರ ಕಛೇರಿ, ಬಿಜಾಪುರ 


22 . 


23. 


24 . 


ಮಲ್ಲರಾಜೇಗೌಡ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , | ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ , 
ಸಿ. ಜೆ. ಎಂ . ನ್ಯಾಯಾಲಯ , ಹಾಸನ 

ಹಾಸನ 


25 . 


ಹೆಚ್ . ಇ. ಚಿನ್ನಪ್ಪ, ಕಾನೂನು ಅಧಿಕಾರಿ ( ಕಿರಿಯ ), ಆರಕ್ಷಕ ಆಯುಕ್ತರ | ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಕಛೇರಿ, ಮೈಸೂರು 

ನ್ಯಾಯಾಲಯ , ಮೈಸೂರು 
ಎನ್. ಆರ್. ಲೋಕೇಶ್ ಹಿರಿಯ ಸಹಾಯಕ ಸರ್ಕಾರಿ ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ ನ್ಯಾಯಾಲಯ , 
ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , ರಾಮನಗರ 

ಶ್ರೀರಂಗಪಟ್ಟಣ 


26 . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೬ ೨೧ 


) 


ಕ್ರಮ 


ಅಧಿಕಾರಿಯ ಹೆಸರು , ಹುದ್ದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 


ಸಂ . 


ಶ್ರೀ /ಶ್ರೀಮತಿ 


- 


2 


30. 


27. ಆರ್. ಬಾಲಕೃಷ್ಣ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ಸರ್ಕಾರಿ ಅಭಿಯೋಜಕರು, 14ನೇ ತ್ವರಿತ ಗತಿ ನ್ಯಾಯಾಲಯ , 
ಸಿ. ಜೆ. ಎಂ . ನ್ಯಾಯಾಲಯ , ಚಿಕ್ಕಬಳ್ಳಾಪುರ 

ಬೆಂಗಳೂರು ನಗರ 
28 . ಬಷೀರ್ ಅಹಮದ್ ಇಬ್ರಾಹಿಂ ಮಕಾನುದಾರ್‌, ಕಾನೂನು ಅಧಿಕಾರಿ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 

(ಕಿರಿಯ ), ಆರಕ್ಷಕ ಆಯುಕ್ತರ ಕಛೇರಿ, ಹುಬ್ಬಳ್ಳಿ - ಧಾರವಾಡ ನ್ಯಾಯಾಲಯ, ಬೆಳಗಾವಿ 
29 . ಕಲ್ಯಾಣರಾವ್ ಕುಲಕರ್ಣಿ , ಕಾನೂನು ಅಧಿಕಾರಿ (ಕಿರಿಯ ), ಆರಕ್ಷಕ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ 
ಅಧೀಕ್ಷಕರ ಕಛೇರಿ, ಚಿಕ್ಕಮಗಳೂರು 

ನ್ಯಾಯಾಲಯ , ಚಿಕ್ಕಮಗಳೂರು 
ಪಾಟೀಲ್ ಸಿದ್ದನಗೌಡ ವೀರಭದ್ರಗೌಡ, ಕಾನೂನು ಅಧಿಕಾರಿ ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ 
( ಕಿರಿಯ), ಆರಕ್ಷಕರ ಅಧೀಕ್ಷಕರ ಕಛೇರಿ, ದಾವಣಗೆರೆ 

ನ್ಯಾಯಾಲಯ, ದಾವಣಗೆರೆ 
ಎಂ . ಎಂ . ಬ್ಯಾಳಿರೊಟ್ಟಿ, ಹಿರಿಯ ಸಹಾಯಕ ಸರ್ಕಾರಿ | ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ , 
ಅಭಿಯೋಜಕರು, ಸಿ. ಜೆ. ಎಂ . ನ್ಯಾಯಾಲಯ , ಬಳ್ಳಾರಿ 

ಬಳ್ಳಾರಿ 
ಎಂ . ಚಂದ್ರಪ್ಪ, ಕಾನೂನು ಅಧಿಕಾರಿ (ಕಿರಿಯ ), ಆರಕ್ಷಕ ಅಧೀಕ್ಷಕರ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ ನ್ಯಾಯಾಲಯ , 
ಕಛೇರಿ, ಚಿತ್ರದುರ್ಗ, 

ತುಮಕೂರು 
33, ಬಲಭೀಮ , ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ ಮತ್ತು ಸತ್ರ 
ಸಿ. ಜೆ. ಎಂ . ನ್ಯಾಯಾಲಯ , ಗುಲ್ಬರ್ಗಾ 

ನ್ಯಾಯಾಲಯ , ಗುಲ್ಬರ್ಗಾ 
ಸಿಂಗೇಚಾಂಗದೇವ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಸರ್ಕಾರಿ ಅಭಿಯೋಜಕರು, 6ನೇ ತ್ವರಿತ ಗತಿ ನ್ಯಾಯಾಲಯ, 

2ನೇ ಎಂ . ಎಂ . (ಸಂಚಾರಿ) ನ್ಯಾಯಾಲಯ , ಬೆಂಗಳೂರು ನಗರ ಬೆಂಗಳೂರು ನಗರ 
35 . | ಬಿ.ಕೆ. ಕಾಮಾಕ್ಷಿ, ಕಾನೂನು ಅಧಿಕಾರಿ ( ಕಿರಿಯ), ಅಭಿಯೋಗ ಮತ್ತು | ಸರ್ಕಾರಿ ಅಭಿಯೋಜಕರು , 8ನೇ ತ್ವರಿತ ಗತಿ ನ್ಯಾಯಾಲಯ , 
ಸರ್ಕಾರಿ ವ್ಯಾಜ್ಯಗಳ ನಿರ್ದೆಶಕರ ಕಛೇರಿ, ಬೆಂಗಳೂರು 

ಬೆಂಗಳೂರು ನಗರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ ) . 


ಪಿ . ಆರ್ . 960 


HIGH COURT OF KARNATAKA 

NOTIFICATION 
No. GOB(1) 4 ( 2)/ 2012, Bangalore, Dated : 13³ June, 2012. 


The transfer and posting of Sri M .B. Chandrashekhar, Senior Civil Judge and JMFC , Hiriyur as Senior Civil Judge, 
Holalkere, made vide this office notification of even number dated 28 -5-2012. is cancelled . 


O 


E 


ON 


HE CHIE 


JUSTICE 


BY ORDER OF HON BLE THE CHIEF JUSTICE 

P . KRISHNA BHAT 
Registrar General 


P . R . 961 


HIGH COURT OF KARNATAKA 

NOTIFICATION 
No . GOB(1) 15(66)/2011 , Bangalore, Dated : 11th June, 2012, 


Sri Shivanagouda, Presiding Officer, Fast Track Court- II, Tumkur, is permitted to surrender 30days of Earned Leave as on 
2 -5 - 2012 , for the block period 2011 -12 , out of 240 days of Earned Leave at his credit as on date , as per the endorsement issued by 
the Accountant General (A & E ), Karnataka , Bangalore . 


& 99 


BADDESIT odde , nudondo, awery 09 , 2009 


200 - 9 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs . 


P . R . 962 


BY ORDER OF THE HIGH COURT 

Deputy Registrar 
HIGH COURT OF KARNATAKA 

NOTIFICATION 
No. GOB ( 1) 15 (80 )/2011 , Bangalore, Dated : 4th June, 2012 . 


Sri C .B . Hipparagi, Presiding Officer, Industrial Tribunal, Hubli, is permitted to surrender 30days of Earned Leave from 
2 -5 - 2012 , to 31 -5 - 2012 (bdi), for the block period 2011 -12 , out of 224 days of Earned Leave at his credit as on date , as per 
endorsement of office of the AccountantGeneral (A & E ), Karnataka , Bangalore. 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C . S. Rs . 


BY ORDER OF THE HIGH COURT 

Deputy Registrar 


P .R . 963 


HIGH COURT OF KARNATAKA 

NOTIFICATION 
No . GOB (1) 1(FTC )/2012, Bangalore , Dated : 14th June , 2012. 


The Presiding Officer of Fast Track Court-II, Belgaum , is concurrently appointed as the Presiding Officer of Fast Track 
Court-I, Belgaum (vacant Court) with immediate effect and until further orders . 


P . R . 964 


BY ORDER OF THE HIGH COURT 

P . KRISHNA BHAT 

Registrar General 
HIGH COURT OF KARNATAKA 

NOTIFICATION 
No. GOB (1) 175 /2006 , (GOB II. 259 /2011), Bangalore , dated : 25th May 2012 . 


The Presiding Officer of the Court of the Prl. District and Sessions Judge, Bangalore Rural District, Bangalore , is 
designated as Special Judge for trial of the following 16 murder cases committed by Prema @ Shantha and Raghavendra and 
Shankar @ Jaishankar : 


SI. 


Case No. 


Pending Before the Court of 


S .C . No . 141/ 2011 


Fast Track Court, Chitradurga 


S . C . No. 113 / 2011 


-Do 


S . C . No. 112 / 2011 


-Do 


S.C . No . 121/2011 


-Do 


C . C . No . 2055 / 2011 


| Addl. Civil Judge and JMFC , Tumkur 


S .C . No. 3990 / 2012 


| Addl. Civil Judge and JMFC , Tumkur 


C . C . No . 1419/2011 


| Addl. Civil Judge and JMFC, Tumkur (S . C . No. Yet to be given ). 


S . C . No. 3283 /2011 


|| Addl. Sr. Civil Judge and JMFC , Tumkur 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


& 9a 


Case No . 


Pending Before the Court of 


No. 


9 . 


PSC No . 169/2011 Sec . 302 IPC (Nelamangala 
Police Station , UDR 25 /10, Sec. 174 (c ) Cr. P . C . 


10 . 


C . C . No. 936 /2011 


Civil Judge and JMFC , Nelamangala 


11. 


C .C . No. 970 / 2011 


Civil Judge and JMFC , Nelamangala 


C . No . 560 /2010 Sec. 302, 201 IPC -the case is 
under investigation . 


No . 347 /2011 


Fast Track Court-IV , Bangalore 


14 . 


S . C . No. 326 / 11 


-Do 


15 . 


District and Sessions Court, Bangalore . 


C . No . 40 /2010 Sec . 302, 201 IPC 
(Chargesheet filed - SC No . Not yet given ) 


16 . 


No. 303/ 2011 


Fast Track Court, Doddaballapura 


BY ORDER OF THE HIGH COURT 

P . KRISHNA BHAT 
Registrar General 


P . R . 977 


HIGH COURT OF KARNATAKA 


NOTIFICATION 
No . GOB (1) 1/2012, Bangalore, Dated : 23rd May 2012. 


The following transfers and postings of Officers of Judical Department in the cadre of District Judges are ordered in the 
interest of public service, to take effect immediately : 


SI. 


Name and Present Designation of the Officer 


Charge to which proposed 


No . 


Sri S .S . Ballolli, XIV Addl. City Civil and Sessions Judge , 
Bangalore City 


XXIX Addl. City Civil and Sessions Judge , Bangalore City , 
(vice Sri Venkatesha Naik . T - transferred) 


2. 


Sri . Venkatesha Naik T. XXIX Addl. City Civil and Session 
Judge , Bangalore City . 


XIV Addl. City Civil and Sessions Judge, Bangalore City . 
(vice Sri S. S . Ballolli-transferred ) 


BY ORDER OF THE HIGH COURT 

P . KRISHNA BHAT 
Registrar General 


P . R . 978 


HIGH COURT OF KARNATAKA 

NOTIFICATION 
No .GOB (1) 246 / 2007, Bangalore , Dated : 22nd May 2012. 


It is hereby notified that the Court of XXIII Addl. City Civil and Sessions Judge , Bangalore City (Special Court for trial 
of cases filed under the Prevention of Corruption Act, 1998 ), presently situated at Gandhi Bhavan , Parappana Agrahara , 
Bangalore , is shifted to the premises on the III Floor of Multistoried Buildings, near K .R . Circle , Bangalore, with immediate effect 
and until further orders . 


BY ORDER OF HON BLE THE CHIEF JUSTICE 

P. KRISHNA BHAT 
Registrar General 


P . R . 979 


£98 FRIDTE37 JOZE, 7000JDO ,we 09, 2009 

2987 – 9 
HIGH COURT OF KARNATAKA 

NOTIFICATION 
No. GOB (1) 4 ( 2)/ 2012 , Bangalore, Dated : 28th May 2012. 

PART - A 
Sri M .B. Chandrashekhar, Senior Civil Judge and JMFC., Hiriyur, is transferred and posted as Senior Civil Judge , 
Holalkere , (vacant court ) in the interest ofpublic service to take effect immediately. 

PART -B 
In partial modification of this office Notification No. GOB (II) 254 /2004 , dated 12 -8 - 2010 , the Presiding Officer of the Court 
of Senior Civil Judge , Holalkere is directed to itinerate the itinerary court of Senior Civil Judge , Hosadurga, for three days in a week , 
with effect from the date of assumption of charge by Sri M .B . Chandrashekhar and until further orders. 


BY ORDER OF HON BLE THE CHIEF JUSTICE 

P . KRISHNA BHAT 
Registrar General 


P . R . 980 


HIGH COURT OF KARNATAKA 

NOTIFICATION 
No . GOB (1) 28/2001 , Bangalore , Dated : 20th June 2012 . 


In pursuance to Rule 118 - A ( 1) of K . C .S . Rs., sanction is hereby accorded for payment of cash equivalent of leave salary for 
Earned Leave at the creditofthe following District Judges, subject to maximum of 240 days, on the date of their attaining the age of 
superannuation i.e ., 31 -5 - 2012 . It is certified that no Departmental Enquiry was pending against the said Officers , as on that date. 


1. 


Sri Channabasappa. S . Malagi. 
Prl. District and Sessions Judge , Koppal. 


Sri Bhimappa. G . Jattennavar, 
District and Sessions Judge , Chikkaballapura . 


3. 


Sri. Siddappa N . Kempagoudar, 
Pri. District and Sessions Judge , Raichur. 


BY ORDER OF HON BLE THE CHIEF JUSTICE 

P . KRISHNA BHAT 
Registrar General 


P . R . 981 


HIGH COURT OF KARNATAKA 

NOTIFICATION 
No . GOB ( 1 ) 4 ( 1 )/2012 , Bangalore , Dated : 19th June 2012 . 


The following transfers and postings of Judicial Officers in the cadre of District Judges are ordered in the interest of public 
service, to take effect immediately : 


Name and Designationof the Officer 


Charge to which proposed 


Sri Laxman F . Malavalli, VI Addl. District and 
Sessions Judge , Mysore . 
Sri. Sri Ashwathnarayana , V Addl. District and 
Session Judge ,Mysore. 


V Addl. District and Sessions Judge, Mysore, 
( vice Sri Ashwathnarayana- transferred ) 
VI Addl. District and Sessions Judge,Mysore 
(vice Sri Laxman F. Malavalli-transferred ) 


2 


BY ORDER OF HON BLE THE CHIEF JUSTICE 

P . KRISHNA BHAT 
Registrar General 


P . R . 982 


